ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 656 
2 ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ಶ್ರೀ ಪ್ರತಾಪ್‌ ಸಿಂಹ ನಾಯಾಕ್‌.ಕೆ 
, (ವಿಧಾನಸಭೆಯಿಂದ ಚುನಾಯಿತರಾದವರು) 
3. ಉತ್ತರಿಸುವ ದಿನಾಂಕ 24-09-2020 
4. ಉತ್ತರಿಸುವ ಸಚಿವರು ಗೃಹ ಸಚಿವರು 
ಪು.ಸಂ ಪುಶ್ನೆ ಉತ್ತರ 
ಅ) |ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ | ಹೌದು 


ಸಮರ ಸ್ಮಾರಕ/ಸೈನಿಕ ಸ್ಮಾರಕ/ವಾರ್‌ 
ಮೆಮೋರಿಯಲ್‌ ಸ್ಥಾಪನೆ ಮಾಡುವ 
ಯೋಚನೆ ಮತ್ತು ಯೋಜನೆ ಸರ್ಕಾರದ 
ಮುಂದಿದೆಯೇ; 


ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ 
ಸಮರ ಸ್ಮಾರಕಗಳನ್ನು ಸ್ಥಾಪಿಸಿ ಜುಲೈ 26 
ರಂದು ಕಾರ್ಗಿಲ್‌ ವಿಜಯ ದಿವಸ ಮತ್ತು 
ಡಿಸೆಂಬರ್‌ 16 ರಂದು ಬಾಂಗ್ಲಾ 
ವಿಮೋಚನಾ ಯುದ್ದದ ಸವಿನೆನಪಿನಲ್ಲಿ 
ವಿಜಯ ದಿವಸ ಆಚರಿಸಲು ಸರ್ಕಾರ 
ಕೈಗೊಳ್ಳಲಿರುವ ಕ್ರಮವೇನು? 


ಆ) | ರಾಜ್ಯದ ಎಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ [ಜಿಂಗಳೂರು, ಧಾರವಾಡ ಮತ್ತು ಕೊಡಗು 

ಸಮರ ಸಾರಕ/ಸೈನಿಕ ಸ್ಮಾರಕ/ವಾರ್‌ ಜಿಲ್ಲೆಗಳಲ್ಲಿ ಸಮರ ಸ್ಮಾರಕ/ಸೈನಿಕ ಸ್ಮಾರಕ/ವಾರ್‌ 
ಮೆಮೋರಿಯಲ್‌ ಸ್ಥಾಪಿಸಲಾಗಿದೆ: | ಮೆಮೋರಿಯಲ್‌ ಸ್ಮಾಪಿಸಲಾಗಿರುತ್ತದೆ. 

ಇ) ರಾಜ್ಯದ ಜನತೆಯಲ್ಲಿ ರಾಷ್ಟ್ರಭಕಿ, | ಉಳಿದ ಜಿಲ್ಲಾಡಳಿತ ಕೇಂದ್ರಗಳಿಂದ, ಸಮರ 
ದೇಶಪ್ರೇಮವನ್ನು ಜಾಗೃತಗೊಳಿಸುವ | ಸ್ಮಾರಕಗಳನ್ನು ಸ್ಮಾಪಿಸುವ ಕ್ರಮಗಳು ಪ್ರಗತಿಯ 


ಹಂತದಲ್ಲಿರುತ್ತದೆ. 


ಜುಲೈ 26 ರಂದು ಕಾರ್ಗಿಲ್‌ ವಿಜಯ ದಿವಸ ಮತ್ತು 
ಡಿಸೆಂಬರ್‌ 16 ರಂದು ಬಾಂಗ್ಲಾ ವಿಮೋಚನಾ 
ಯುದ್ದದ ಸವಿನೆನಪಿನಲ್ಲಿ, ಜಿಲ್ಲಾಡಳಿತ 
ಕೇಂದ್ರಗಳಲ್ಲಿ ವಿಜಯ ದಿವಸಗಳನ್ನು ಪ್ರತಿ ವರ್ಷ 


ಆಚರಿಸಲಾಗುತ್ತಿದೆ. 


ಸಂಖ್ಯೆ: ಒಇ 52 ಕೆಎಸ್‌ಎಸ್‌ 2020 


\ a 
ಮೂ 


(ಬಸವರಾಜ ಬೊಮ್ಮಾಯಿ)” 
ಗೃಹ ಸಚಿವರು. 


